ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ , 


1854 


1. 
2: ಮಾನ್ಯ ಸದಸ್ಯರ ಹೆಸರು : ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರ: 
3. ಉತ್ತರಿಸಬೇಕಾದ ದಿನಾಂಕ 15.03.2022 
4. ಉತ್ತರಿಸುವ ಸೆಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
(ಅ) | ಕಲಬುರಗಿ, ಬೀದರ್‌, | ಕಲಬುರಗಿಯಲ್ಲಿ 3 , ಬೀದರ್‌ನಲ್ಲಿ 6 , ಯಾದಗಿರಿಯಲ್ಲಿ 1, 
ಯಾದಗಿರಿ, ಬಿಜಾಪೂರ ಮತ್ತು: | ವಿಜಯಪುರದಲ್ಲಿ 9 ಮತ್ತು ಬಾಗಲಕೋಟೆಯಲ್ಲಿ 12, ಹೀಗೆ ಒಟ್ಟು 
ಬಾಗಲಕೋಟೆ ಜಿಲ್ಲೆಗಳಲ್ಲಿ 131 ಸಕ್ಕರೆ ಕಾರ್ಯಾನೆಗಳು ಕಾರ್ಯ ನಿರ್ವಹಿಸುತ್ತಿವೆ. ಜಿಲ್ಲಾವಾರು 
ಸರ್ಕಾರಿ, ಸಹಕಾರಿ ಸ್ವಾಮ್ಯದ | ಕಾರ್ಬಾನೆಗಳ ವಿವರಗಳನ್ನು ಅನುಬಂಧದಲ್ಲಿ -1 ರಲ್ಲಿ ಒದಗಿಸಿದೆ. 
ಮತ್ತು ಖಾಸಗಿ ಸಕ್ಕರೆ 
ಕಾರ್ಲಾನೆಗಳೆಷ್ಟು; (ಸಂಪೂರ್ಣ 
ಮಾಹಿತಿ ನೀಡುವುದು) j 
(ಆ) | ಸದರಿ ಜಿಲ್ಲೆಗಳ ಕಬ್ಬು (ಸದರಿ ಜಿಲ್ಲೆಗಳಲ್ಲಿನ ಸಕ್ಕರೆ ಕಾರ್ಬಾನೆಗಳು ಕಬ್ಬು ಸರಬರಾಜು 
ಬೆಳೆಗಾರರು ಸಕ್ಕರೆ | ಮಾಡಿದ ರೈತರಿಗೆ 2018-19 ಸೇ ಹಂಗಾಮ ಅನ್ನು ಹೊರತುಪಡಿಸಿ, 
ಕಾರಾನೆಗಳಿಗೆ ಕಬ್ಬು | 2020-21ನೇ ಹಂಗಾಮಿನವರೆಗೆ ಕಬ್ಬಿನ ಬಿಲ್ಲನ್ನು ಪೂರ್ಣವಾಗಿ 
— -|-ಸರಜರಾಜು- ಮಾಡಿ ಪರ್ಷಗಳೇ-| ಪಾವತಿಸಿರುತ್ತವೆ' ಮತ್ತು ಯಾವುದೇ ಬಾಕೌಉಳಿಸಿಕೆೋರಡಿರುವುದಿಲ್ಲ.” 
ಗತಿಸಿದರೂ. ಕಾರ್ಬಾನೆಗಳು 2018-19ನೇ ಹಂಗಾಮಿನಲ್ಲಿ 4 ಸಕ್ಕರೆ ಕಾರ್ಬಾನೆಗಳಿಂದ ಒಟ್ಟು 
ರೈತರಿಗೆ ಹಣ ಪಾವತಿಸದ ;ರೂ893 ಕೋಟಿಗಳಷ್ಟು ಕಬ್ಬು ಬಿಲ್ಲು ಬಾಕಿ ಇರುತದೆ. 
ಕಾರಣ ರೈತರು | ಕಾರ್ಬಾನೆವಾರು ಬಾಕಿ ವಿವರ ಈ ಕೆಳಕಂಡಂತಿದೆ. 
ಸಂಕಷ್ಟದಲ್ಲಿರುವುದು ವರ್ಷ | ಕ್ರ.ಸಂ. | ಕಾರ್ಬಾನೆಯ ಹೆಸರು ಬಾಕಿಯಿರುವ 
ಸರ್ಕಾರದ ಗಮನಕ್ಕೆ ಮೊತ್ತ 
ಬಂದಿದೆಯೇ: Re _ (ರೂ:ಕೋಟಿಗಳಲ್ಪಿ। 
2018-19 | 1. ಬೀದರ ಸಹಕಾರಿ ಸಕ್ಕರೆ | 0.89 
ಕಾರಾನೆ ನಿ, ಹಳ್ಳಿಖೇಡ್‌, 
ಹುಮನಾಬಾದ ತಾಲ್ಲೂಳು, 
ಬೀದರ್‌ ಜಿಲ್ಲೆ 
2. ಭವಾನಿ ಶುಗರ್ಸ ಲಿಿ।180 
ಬರೂರ, ಬೀದರ್‌ ಜಿಲ್ಲೆ | 
3. ಸಾವರೀನ್‌ ಇಂಡಸ್ಟ್ರೀಸ್‌ | 4.99 
ಲಿ. ತೇರದಾಳ, ಮಖಂಡಿ 
ತಾಲ್ಲೂಕು, ಬಾಗಲಕೋಟ 
ಜಿಲ್ಲೆ 
4. ಧ್ಯಾನಯೋಗಿ ಶಿಪಕುಮಾರ | 1.25 
ಸ್ವಾಮೀಜಿ ಶುಗರ್ಸ ಲ್ಲಿ 
ಇಂಡಿ, ವಿಜಯಪುರ ಜಿಲ್ಲೆ 
ಒಟ್ಟಿ 8.93 
(3) | ಬಂದಿದ್ದಲ್ಲಿ, ಎಷ್ಟು ರೈತರು |20221 ಮತ್ತು 2021-22ನೇ ಸಾಲುಗಳಲ್ಲಿ ರೈತರು ಸರಬರಾಜು 


ಕಾರ್ಬಾನೆಗಳಿಗೆ ಎಷ್ಟು ಟನ್‌ 
ಕಬ್ಬು ಸರಬರಾಜು 
ಮಾಡಿದಬ್ದಾದೆ;(ಕಾರ್ಬ್ಯಾನೆವಾರು 
ವಿವರವಾದ ಮಾಹಿತಿ 


ನೀಡುವುದು) 


ಮಾಡಿದ ಕಬ್ಬನ್ನು ಕಾರಾನೆಗಳು ಪೂರ್ಣವಾಗಿ ಅರೆದಿದ್ದು, 
ಮ ಕಬ್ಬಿನ ಪ್ರಮಾಣದ ವಿವರಗಳನ್ನು ಕಾರ್ಯಾನೆವಾರು 
ಮಬಂಧ-1 ರಲ್ಲಿ ಒದಗಿಸಿದೆ. 


ವಃ 


ರೈತರು ಕಬ್ಬು ಸರಬರಾಜು 
ಮಾಡಿದ್ದರೂ ಕಾರಾನೆಗಳು 
ಬಿಲ್ಲು ಪಾಪತಿಸದಿರುವುದಕ್ಕೆ 
ಕಾರಣಮೇನು;ಕಾರ್ಬಾನೆಗಳು 
ಸರ್ಕಾರದ 
ಹತೋಟಿಯಲ್ಲಿವೆಯೇ; 


2016-17, 2017-18 ಮತ್ತು 2020-21 ನೇ ಹಂಗಾಮುಗಳಲ್ಲಿ ಕಬ್ಬು 
ಸರಬರಾಜು ಮಾಡಿದ ರೈತರಿಗೆ ಸಕ್ಕರೆ ಕಾರಾನೆಗಳು ಕಬ್ಬು ಬಿಲ್ಲು 
ಮೊತ್ತವನ್ನು ಪೂರ್ಣವಾಗಿ ತಿರುವಳಿ ಮಾಡಿರುತ್ತವೆ. ಆದ್ದರಿಂದ ಈ 
ಸಾಲುಗಳಲ್ಲಿ ಯಾವುದೇ ಬಾಕಿ ಇರುವುದಿಲ್ಲ. 


2018-19ನೇ ಸಾಲಿನಲ್ಲಿ ಬಾಕಿ ಉಳಿಸಿ ಕೊಂಡಿರುವ ಮೇಲ್ಕಂಡ 
ನಾಲ್ಕು ಕಾರ್ಬಾನೆಗಳ ವಿರುದ್ದ ವಸೂಲಾತಿ ಪ್ರಮಾಣ ಪತ್ರವನ್ನು 
ಹೊರಡಿಸಿ ಕಮ ಕೈಗೊಳ್ಳಲು ಸಂಬಂಧಪಟ್ಟ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆದಾಗ್ಯೂ, ಕಬ್ಬು ಬಿಲ್ಲು 
ಪಾವತಿಸದೇ ಇರುವುದರಿಂದ ಈ ನಾಲ್ಕು ಕಾರ್ಬಾನೆಗಳ ಚರ ಮತ್ತು 
ಸ್ಮಿದಾಸ್ತಿಗಳನ್ನು ಹರಾಜು ಪ್ರಕ್ರಿಯೆಗೆ ಒಳಪಡಿಸಿ ಕಬ್ಬು ಬಿಲ್ಲು 
ವಸೂಲಾತಿಗೆ ಸೂಕ ಕಮಕೈಗೊಳ್ಳುವಂತೆ ಅಂದಿನ ಮಾನ್ಯ 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರ ದಿನಾಂಕ:09.06.2021ರ 
ಪತುದಲ್ಲಿ ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ 
ಸೂಚಿಸಲಾಗಿತ್ತು. ಈ ಕಾರ್ನಾನೆಗಳು ಕಳೆದ ಮೂರು 
ಹಂಗಾಮುಗಳಿಂದ ಕಬ್ಬು ಅರೆಯುವ ಕಾರ್ಯವನ್ನು 
ಸ್ಮಗಿತಗೊಳಿಸಿರುವುದರಿಂದ ಕಾರಾನೆಗಳಿಗೆ ಯಾವುದೇ ಆದಾಯದ 
ಮೂಲಗಳು ಇರುವುದಿಲ್ಲ. ಆದ್ದರಿಂದ ಕಬ್ಬು ಬಿಲ್ಲು ಪಸೂಲು 
ಮಾಡುವಲ್ಲಿ ವಿಳಂಬವಾಗಿರುತ್ತದೆ. ಆದಾಗ್ಯೂ ಸಂಬಂಧಪಟ್ಟಿ 


| ಜಿಲ್ಲೆಗಳ “ಜಿಲ್ಲಾಧಿಕಾರಿಗಳು--ಬಾಕಿ” ವಸೂಲಾತಿಗೆ--ಕ್ರಪಪಹಿಸಿದ್ಲಿ- 
"ವಸೂಲಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


2021-22ನೇ ಹಂಗಾಮಿನಲ್ಲಿ ಕಬ್ಬು ಸರಬರಾಜು ಮಾಡಿದ 
ರೈತರಿಗೆ ದಿಸಾಂಕ: 28.02.2022ರಲ್ಲಿದ್ದಂತೆ ಪಾವತಿಸಬೇಕಾದ ಕಬ್ಬು 
ಬಿಲ್ಲು ಮೊತ್ತ ರೂ.17,17381 ಕೋಟಿಗಳಷ್ಟಿದ್ದು, ಈ ಪೈಕಿ 
ರೂ.13,296.82 ಕೋಟಿಗಳನ್ನು ಪಾಪವತಿಸಿರುತ್ತವೆ. "ಇನ್ನೂ 
ರೂ.3,87839 ಕೋಟಿಗಳಷ್ಟು ಬಾಕಿ ಇರುತ್ತದೆ. ಪಾವತಿ ಪ್ರಮಾಣವು 
ಶೇ77 ರಷ್ಟಿರುತದೆ. ಕೆಲವು ಕಾರ್ಬಾನೆಗಳು ಕೇಂದ್ರ ಸರ್ಕಾರ 
ವಿಗದಿಪಡಿಸಿರುವ ಎಫ್‌.ಆರ್‌.ಪಿ. `'ದರಕ್ಕೂ ಮೇಲ್ಬಟ್ಟು ಕಬ್ಬು 
ಬಿಲ್ಲನು ಪಾಪತಿಸಿರುತ್ತವೆ. - 


ಸಕ್ಕರೆ ಕಾರ್ಯಾನೆಗಳು ಬಾಕಿ ಉಳಿಸಿಕೊಂಡಿರುವ ಮೊತ್ತವನ್ನು 
ಭೂಕಂದಾಯ ಬಾಕಿ ಎಂದು ಪರಿಗಣಿಸಿ ಏಕೆ ವಸೂಲಿ 
ಮಾಡಬಾರದು ಎಂದು ಕಬ್ಬು ನಿಯಂತ್ರಣ ಆದೇಶ, 1966ರ ಕಲಂ 
34) ರನ್ವಯ ದಿನಾ೦ಕ:14.01.2022 ರಂದು ಶಾಸನಬದ್ದ 
ನೋಟೀಸುಗಳನ್ನು ಜಾರಿಗೊಳಿಸಲಾಗಿದೆ. ಪುಸ್ತುತ ಹಂಗಾಮು 
ಜಾಲನೆಯಲ್ಲಿರುವುದರಿಂದ ಕಾರ್ಯಾನೆಗಳು ರೈತರ ಕಬ್ಬು ಬಿಲ್ಲು 
ಬಾಕಿ ಮೊತ್ತವನ್ನು ಪಾವತಿಸಲು ಅವಕಾಶಗಳಿರುತ್ತವೆ. 


ಕಾರ್ಯಾನೆಗಳಿಂದ ರೈತರಿಗೆ 
ಪ್ರತಿ ಟನ್‌ ಕಬ್ಬಿಗೆ ಎಷ್ಟು 
ಹಣ ಪಾಪವತಿಸಲಾಗುತ್ತಿದೆ: 
ರೈತರು ಕಬ್ಬು". ಸರಬರಾಜು 
ಮಾಡಿದ ನಂತರ 


2021-22ನೇ ಸಾಲಿನಲ್ಲಿ ಕಾರ್ಬಾಸೆಗಳಿಗೆ ಸರಬರಾಜಾಗುವ ಕಬ್ಬಿಗೆ 
ಮೊದಲನೇ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ ನ್ಯಾಯ ಮತ್ತು 
ಲಾಭದಾಯಕ ಬೆಲೆಯನ್ನು (ಎಫ್‌ಆರ್‌ಪಿ) ಕೇಂದ್ರ ಸರ್ಕಾರವು 
ದಿನಾಂಕ: 31.08.2021 ರಂದು ಘೋಷಿಸಿರುತ್ತದೆ. ಆ ಪ್ರಕಾರಬಾಗಿ 
ಶೇ.9.55 ಮತ್ತು ಅದಕ್ಕಿಂತ ಕಡಿಮೆ ಇಳುವರಿ ಹೊಂದಿರುವ 


ಕಾರ್ಯಾನೆಯವರಿಂದ ಐಷ್ಟು 
ಕಂತುಗಳಲ್ಲಿ ಹಣ 
ಪಾವತಿಸಲಾಗುತ್ತದೆ: 


ಕಾರ್ಬಾನೆಗಳಿಗೆ ಪ್ರತಿ ಮೆ. ಟನ್‌ಗೆ ರೂ.2755/- ಹಾಗೂ ಶೇ.10 ರಷ್ಟು 
ಸಕ್ಕರೆ ಇಳುವರಿಗೆ ಪ್ರತಿ ಮೆ. ಟನ್‌ ಒಂದಕ್ಕೆ ರೂ.900/- ಗಳಷ್ಟು 
ನಿಗದಿಗೊಳಿಸಲಾಗಿದೆ. 


33 


(ವಿವರವಾದ ಮೊತ್ತದೊಂದಿಗೆ 
ಮಾಹಿತಿ ನೀಡುವುದು) 


ಶೇ.10 ರ ನಂತರದ ಪ್ರತಿ ಶೇ.1 ರಷ್ಟು ಇಳುವರಿಗೆ ಪ್ರತಿ ಮೆ.ಟನ್‌ 
ಒಂದಕ್ಕೆ ರೂ.290/- ರಂತೆ ಹೆಚ್ಚುವರಿ ಬೆಲೆ ನಿಗದಿಗೊಳಿಸಲಾಗಿದೆ: 
ಈ ಆಧಾರದ ಮೇಲೆ ರಾಜ್ಯದ ಕಾರಾನೆಗಳು ನುರಿಸುವ ಪ್ರತಿ 
ಮೆ.ಟಿನ್‌ ಕಬ್ಬಿಗೆ ರೈತರಿಗೆ ಪಾವತಿಸಬೇಕಾದ ಎಪಫ್‌.ಆರ್‌.ಪಿ.' 
ದರವನ್ನು ನಿಗದಿಗೊಳಿಸಿ ದಿನಾಂಕ 29.10.2021 ರಂದು ಕಬ್ಬು 
ಅಬಿವೃದ್ದಿ ಹಾಗೂ ಸಕ್ಕರೆ ನಿರ್ದೇಶನಾಲಯದಿಂದ ಆದೇಶ 
ಹೊರಡಿಸಲಾಗಿದೆ. 


ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ಎಫ್‌.ಆರ್‌.ಪಿ ದರವನ್ನು 
ಏಕ ಕಂತಿನಲ್ಲಿ ಪಾವತಿಸಬೇಕೆಂಬ  ವಿಯಮವಿರುತದೆ. 
ಕಾರ್ಬಾನೆವಾರು ಪಾವತಿಸಬೇಕಾದ ಎಫ್‌.ಆರ್‌.ಪಿ . ದರದ 
ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ. 


ಕಬ್ಬು ಸರಬರಾಜು ಮಾಡಿದ 
ರೈತರಿಗೆ ಬಾಕಿ ಹಣ 
ಪಾವತಿಸದ  ಕಾರ್ಬಾನೆಗಳಿಗೆ 
ಸರ್ಕಾರ ಕೈಗೊಂಡ 
ಕ್ರಮಗಳೇನು; (ವಿವರವಾದ 
ಮಾಹಿತಿ ನೀಡುವುದು) 


2018-19ನೇ ಸಾಲಿನಲ್ಲಿ: ": ಬಾಕಿ ಉಳಿಸಿ ಕೊಂಡಿರುವ 
ಮೇಲ್ಕಂಡ ನಾಲ್ಕು ಕಾರ್ಯಾನೆಗಳ ವಿರುದ್ದ ವಸೂಲಾತಿ 
ಪ್ರಮಾಣ ಪತ್ರವನ್ನು ಹೊರಡಿಸಿ ಕ್ರಮ ಕೈಗೊಳ್ಳಲು 
ಸಂಬಂಧಪಟ್ಟಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. 
ಆದಾಗ್ಯೂ, ಕಬ್ಬು ಬಿಲ್ಲು ಪಾವತಿಸದೇ ಇರುವುದರಿಂದ ಈ 
ನಾಲ್ಕು ಕಾರ್ಬಾನೆಗಳ ಚರ ಮತ್ತು ಸ್ಥಿರಾಸ್ತಿಗಳನ್ನು ಹರಾಜು 
ಪ್ರಕಿಯೆಗೆ ಒಳಪಡಿಸಿ. ಕಬ್ಬು...ಬಿಲ್ಲು... ವಸೂಲಾತಿಗೆ. ಸೂಪ್ತ. 


ಕ್ರಮಕೈಗೊಳ್ಳುವಂತೆ ಅಂದಿನ ಮಾನ್ಯ ಪೌರಾಡಳಿತ ಮತ್ತು 
ಸಕ್ಕರೆ ಸಚಿವರ ದಿನಾಂಕ:09.06.2021ರ ಪತ್ರದಲ್ಲಿ 
ಸಂಬಂಧಪಟ್ಟ. ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿತ್ತು. 
ಈ ಕಾರ್ಬಾನೆಗಳು ಕಳೆದ ಮೂರು ಹಂಗಾಮುಗಳಿಂದ ಕಬ್ಬು 
ಅರೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಿರುವುದರಿಂದ 
ಕಾರ್ಬಾನೆಗಳಿಗೆ ಯಾವುದೇ ಆದಾಯದ ಮೂಲಗಳು 
ಇರುವುದಿಲ್ಲ. ಆದ್ದರಿಂದ ಕಬ್ಬು ಬಿಲ್ಲು ವಸೂಲು ಮಾಡುವಲ್ಲಿ 
ವಿಳ೦ಬವಾಗಿರುತ್ತದೆ. ಆದಾಗ್ಯೂ ಸಂಬಂಧಪಟ್ಟ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳು ಬಾಕಿ ವಸೂಲಾತಿಗೆ 
ವಸೂಲಾತಿ ಪ್ರಕ್ರಿಯ ಪ್ರಗತಿಯಲಿರುತದೆ. 


ಕಮವಹಿಸಿದ್ದು |- 


| ರಾಜ್ಯದಲ್ಲಿ ಹೊಸದಾಗಿ ಸಕ್ಕರೆ 


ಕಾರ್ಬಾನೆ ಪರವಾನಗಿ 
ಕೊಟ್ಟೆದ್ದು ಎಷ್ಟು: ಇದರಲ್ಲಿ 
ಇಥೆನೈಲ ಎಷ್ಟು? 


ರಾಜ್ಯದಲ್ಲಿ ಹೊಸ ಸಕ್ಕರೆ ಕಾರ್ಯಾನೆ ಸ್ಥಾಪನೆ ಸಂಬಂಧ ಒಟ್ಟು. 
18 ಪ್ರಸ್ತಾವನೆಗಳು ಬಂದಿರುತ್ತವೆ. ಈ ಪೈಕಿ ಈವರೆಗೆ 5 ಸಕ್ಕರೆ 
ಕಾರ್ಬಾನೆಗಳಿಗೆ ಕೇಂದ್ರ ಸರ್ಕಾರವು ಐ.ಇಎಂ. ನೀಡಿದ್ದು, ಈ 
ಐದು ಘಟಕಗಳು ಎಥನಾಲ್‌ ಉತ್ಪಾದನೆಗೆ ಅನುಮತಿ 
ಪಡೆದಿರುತ್ತವೆ. 


ರಾಜ್ಯದಲ್ಲಿ ಪ್ರಸ್ತುತ 32 ಸಕ್‌ರೆ ಕಾರ್ಯಾನೆಗಳು ಎಥನಾಲ್‌ 
ಉತ್ಪಾದಿಸುತ್ತಿವೆ. ಇದಲ್ಲದೆ, 68 ಹೊಸ ಎಥನಾಲ್‌ ಘಟಕಗಳ 
ಸ್ಥಾಪನೆ / ಹಾಲಿ ಇರುವ ಎಥನಾಲ್‌ ಘಟಕಗಳ ಸಾಮರ್ಥ್ಯ 
ವಿಸ್ತರಣೆಗೆ ಕೇಂದ್ರ ಸರ್ಕಾರದಿಂದ ತಾತ್ಮಿಕ ಅನುಮೋದನೆ 
ನೀಡಲಾಗಿದೆ. 


ಸಂಖ್ಯೆ: ಸಿಐ 39 ಎಸ್‌ಜಿಎಫ್‌ 2022 


ರು 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


 -ನುಬಂಧ-1 


ಮಾನ್ಯ ವಿಧಾನ ಪರಿಷತ್‌ ಸದಸ್ಕ್ಮದಾದ ಶ್ರೀ ಸುನಿಲ್‌ ವಲ್ಯಾಪುರ್‌ (ವಿಧಾನ ಸಭ್‌ಯಾಂದ 


ಚುನಾಯಿಶರಾದವರು) ಇವರ ಚುಕ್ಕಿ ಗುರುತಿಲ್ಲದ ಪ್ರಲ್ಲೆ ಸಂಖ್ಯೆ 1854ಕ್ಕೆ ಅನುಬಂಧ at 
Totatf cane Total cane 
crushed crushed 
ನಟ. No 2 Name of the factory fin MTs) (in MTs) 
- 2021-22 2020-21 
BAGALKOTE DISTRICT ೨ 
. BADAMI SUGARS LTO., MUSTIGER!, BADAMI y 
! [TQ, BAGALKOTE DISTRICT. 10S Nat ciushed 
BILAG# SUGAR MILL LTO. BILAGI TQ. 
2 BAGALKOTE DIST. 1265783 957716 
. JEID PARRY (INDIA}.LTD., NAGARAL, NAINEGALI, t 
3 JBAGALKOT TO. & DIST. ON ರ 
4 ರ SUGARS LTD., BILAGI TQ, BAGALKOTE 786246 577758 
GODAVARI SUGARS. LTD., MUDHOL TO. 1782500 - 2002849 


BAGALKOTE DIST. 


INDIAN CANE POWER LTD MUDHOL TO. 
BAGALKOTE DIST. 


7: JJAMAKHANDI SUGARS :LTD., HIREPADASALAG!I, 
" [SAMKHANDI TO. BAGALKOTE DIST. 


MRN:CANE POWER , KALLAPUR, 
DIST:BAGALKOTE 
ಸಾ  _[NIRANI SUGARS CTD. -MUDHOL TG. 


———BASALROTE DST 


10 [PRABULINGESHWARA SUGARS L7D.. 
JAMKHANDI TQ. BAGALKOTE DIST. 


SHREE KEDHARNATHA SUGARS AND AGRO 
PRODUCTS LTD. KERAKALAMATTI, BADAMI 250932 


2403138 2014850 


1225759 "671946 


-584452 


476113 


1454230 1176815 


Nol crushed 


TQ,BAGALKOT OST 
SHRI SAI PRIYA SUGARS LTD. HIPPARAGI- 


1444120 


12 [VGUR JAMKHAND! TO, BAGALKOT DIST, 182/933 
ಗ್‌ ರಾ ಾ್‌್‌ TAT] AEE Es” ನಾ ವಾ 
4 BIDAR DISTRICT 
್ಸ . [BHALKESHWAR SUGARS LTO, BAJOLAGA, SE: 
T JSHALKI TQ., BIDAR DIST. ರ 42320 42103 
BIDAR KISSAN SHARRAR RARKHANA LTO 
ಕ :-- | 2 “JMOGOAC VILLAGE, NATIONAL HIGHWAY NOS, | “369084 | 2 |: K 
BIDAR TQ & DIST 
BIDAR SSK LTD HALLIKHED. HUMNABAD j 
3 TQ.BIDAR DIST | 54574 Not crushed 
” |MAHATHMA GANDHI SSK LTO. BHALKI TO. 
CM Rat 380921 323232 
§ INARANJA SSK LTD., BIDAR TQ & OST. TT 307378 252741 
—ISHREE BHAVANI SUGARS (TEASEE of Bhavan] 
6 khandsari sugars Ltd) BAROOR, BIDAR TO. 42718 | Notcrushed 
BIDAR DisT. | 
TOTAL| 1570195 1219674 
KALABURGI DISTRICT g 
RENUKA SUGAR S LTD., HAVALAGA, 
? JAFZALPURA TO. KALABURG! DISTRICT a 
., INSL SUGARS (LESSEE OF ALAND SSK) 
2 JBHOOSANUR. KALABURGI DISTRICT 143613 418038 
UGAR SUGARS LTD., JEWARG! TO. KALABURGI” 


3 DISTRICT 383100 340075 
TOTAL 2169033 1371095 


Page2 


MIJAYAPURA DISTRICT : 

DIAN SUGAR MANUFACTURING CO. LTD | 

1 INDI TO. VHJAYAPURA DISTRICT ET 
TAMKHIANDI SUGARS LTD., UNIT-2. NAD KD. ್ಸ 

2 [ND TO. VIAYAPURA DISTRICT ನಂ 081 
KPR SUGAR MILL PVT LTO. SINDAGI TALUK, 

3 | JAYAPURA DISTRICT 1207644 1014333 
MANALI SUGARS LTD. MALAGHAN, SINDAGI 

4 TQ, VIJAYAPURA DISTRICT ಸಸ 1426 296140, 

5 INANDI SSK LTO. VIJAYAPURA DISTRICT 758105 647564 
SANGAMNATH SUGARS LTD. YERAGAL B. K. 

6. [giNDAGI TQ. VJAYAPURA DIST. ಸಫಾ Not crushed 

——[SHREE BALAJI SUGARS & CHEMICAL PVT. 

7 [Lp YARAGAL, VUAYAPURA DISTRICT. 32100 ೧56934 
SHREE BASAVESHWARA SUGARS LTD. H 

8 IKARJOL VUAYAPURA DISTRICT. 830348 93 
SAREE BHIMASHANKAR SAHARARI SAKKARE 

4 |KARKHANE NIYAMIT, MARGUR, INDI TQ, 462995 403501 
VLJAYAPUR DIST. 

] ToTAL[| 5857759 4362858 | 
VADAGIRI DISTRICT 


COREGREEN SUGAR'& FUELS PVT. LTD 
SHAHAPURA, TQ.  YADAGIRI OIST. 484690 42890 


TOTAL] 484690 342880 
ಗಾಮಾ CRANE TOTAL 24734049 0B DT IOS] rn 
- | 


COMMISSIONER FOR CANE DEVELOPMENT 
AND DIRECTOR OF SUGAR 


ಪುರ್‌ ಹಭೌಯಿಂದ 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ. ಹುನೀಲ್‌ ವಲ್ಯಾಪುರ್‌_ (ವಿಧಾಪ ಭ್‌ 


ಚುನಾಯಿತರಾದವರು) ಇವರ ಚುಳ್ಳೆ ಗುರುತಿಲ್ಲದ ಪ್ರಶ ಸಂಖ್ಯೆ 1854ಳ್ಕೆ ಅನುಬಂಧ-2 


ಆಂಯುಕ್ಸ್‌ ದು 


ಕಬ್ಬು ಅಭಿವೃದ್ದಿ ಹಾಗೂ 
ಬ್ಲ ಲ್‌ 
ಸಕ್ಕರೆ ನಿರ್ದೇಶಕರು 


ಕರ್ನಾಟಿಕ ಸರ್ಕಾರ 


 ವಿಷಯ:-2020-21ನೇ ಸಾಲಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಯಾನೆಗಳು ನುರಿಸಿದ 
ಕಬ್ಬಿನಿಂದ ಉತ್ಪಾದಿಸಲಾದ ಸಕ್ಕರೆ ಇಳುವರಿಯ ಆಧಾರದ ಮೇಲೆ 
2021-22ನೇ ಹಾಲಿಗೆ ಮೊದಲ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ 
ನ್ಯಾಯ ಮತ್ತು ಲಾಭದಾಯಕ ಬೆಲೆ ("air and Remuneralive Price) 
ಪ್ರಕಟಿಣೆಯ ಘುರಿತು. 

ಉಲ್ಲೇಮಿ:- ಗ್ರಾಹಕ ವ್ಯವಹಾರ, ಆಹರ ಮತ್ತು ನಾಗರೀಕ ಸರಬರಾಜು ಇಲಾಖೆ 
ಕೃಷಿ ಭವನೆ, ನವದೆಹಲಿ ಇವರ ಪತ್ರ ಸಂ: 3(4)/2020-ಎಸ್‌ಪಿ ! 
ದಿನಾಂಕ 31.04.2021 


ಬಹಿ 


ಸತ ARG 
ಮತ್ತು ಲಾಭದಾಯಕ ಬೆಲೆಯನ್ನು (Fair and Remunerative Price) ವಿಗಡಿಪಡಿಸಿದೆ. : 
1. ಶೇಕಡ 10.00 ರಷ್ಟು ಸಕ್ಕರೆ ಇಳುವರಿಗೆ ಪ್ರತಿ ಮೆಟ್ರಿಕ್‌ ಟಿನ್‌ ಕಬ್ಬಿಗೆ ರೂ.2900/- 
2. ಶೇಕಡ 10.00 ಕ್ಕ ಮೇಲ್ಪಟ್ಟು ಇಳುವರಿಗೆ ನಂತರದ ಶೇಕಡ 1 ರಷ್ಟು ಇಳುವರಿಗೆ ಪ್ರತಿ ಮೆಟ್ಟಿಕ್‌ 
ಟನ್‌ಗೆ ರೂ.290/- ರಂತೆ ಹೆಚ್ಚು. ವರಿ ಬೆಲೆ. 
ಎ ಯ. ಶೇಶಡ "10400. ಕಂತ ಕಡಿಮ. ಹಾರೂ. ಶೇಕಡ. 9.54 ಮೇಲ್ಪಟ್ಟ ಇಳುವರಿ ಹೊಂದಿರುವ ಹಕ್ಕರೆ ಎ ನ 
ಕಾರ್ಬ್ಲಾನೆಗಳಿಣೆ ಶೇಕಡ 1 ರಷ್ಟು ಇಳುವರಿಗೆ ಪ್ರತಿ ಮೆಟ್ರಿಕ್‌ ಟಿಬ್‌ಗೆ ರೂ.290/-ರೆ ಸರಾಸರಿಯಂತೆ 
ನ್ಯಾಯ ಮತ್ತು ಲಾಭದಾಯಕ ಬೆಲೆಯೆನ್ನು ಕಡಿಮ ಮಾಡುವುದು 
4. ಶೇಕಡ 5 ಕೈಂತ ಕಡಿಮೆ ಇಳುವರಿ ಹೊಂದಿರುವ ಕಾರ್ಬಾನೆಗಳಿಗೆ. ಪ್ರತಿ ಮಟ್ಟಿಕ್‌ .ಟನ್‌ಗೆ 
`ಕೂ.2755/-" ಗಳ "ನಯ ಮತ್ತು ಲಾಭದಾಯಕ "ಬೆಲೆ. 


20-21ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿರುವ 66 ಸಕ್ಕರೆ ಕಾರ್ಜಾನೆಗಳು (ಈ ಪೈಕಿ ಶ್ರೀ. 

ಪಂಗಂ ಸಕಹಕಾರಿ ಸಕ್ಕರೆ ಕಾರ್ಜಾನೆ, ಪತ ಮತ್ತು ಶ್ರೀ ಕೇದಾಲ್‌ನಾಥ್‌ ಶುಗರ್‌ ಅಂಡ್‌ ಆಗ್ರೋ 
ಪ್ರಾಡಕ್ಟ್‌ ಲಿ, ಬಾದಾಮಿ ಈ ಕಂರ್ಕಾನೆಗಳು . ಪ್ರಾಯೋಗಿಕವಾಗಿ ಕಬ್ಬು ಸುರಿಸಿರುತ್ತದೆ.)- ಸಲ್ಲಿಸಿದ- -ಆರ್‌ 43 ರ 

8(ಸಿ) ವರದಿಗಳ ಪ್ರಕಾರ ನುರಿಸಿದ ಕಬ್ಬಿನಿಂದ ಉತ್ಪಾದಿಸಲಾದ ಸಕ್ಕಲೆ ಟನ 2021-22ನೇ ಕಬ್ಬು 

ನುರಿಸುವ ಹಂಗಾಮಿಗೆ ರಾಜ್ಯದ ಸಕ್ಕರೆ ಕಾರ್ಬಾನೆಗಳು ಕರ್ನಾಟಕ ಕಬ್ಬು (ಖರೀದಿ ಮತ್ತು ದನ 

| - ಬಿಯಕಿತ್ರಣ). (ತಿದ್ದುಪಡಿ) ಅಧಿನಿಯಮ-2014ರ ಕೆಲಂ 91) ರ ಪ್ರಕಾರ ಮೊದಲ ' ಕಂತಿನ ರೂಪದಲ್ಲಿ 

" ಪಾಷತಿಸಟೆ : ಬೆಲೆಯನ್ನು (Fair and Remunerative Price’ 


 ವಿಯಮದಂತೆ ಮಕ್‌ -ಗೇಟ್‌ ದೆರವಾಗಿರುತ್ತದೆ. 


Ny 


ತ ಮೇಲಿ ಅಂಪಗಳ್‌ 9 ಕಾವಿ ೯ ನೆವಾರು ಸ್ಯಾಂ ಮತ್ತು ಲಾಭಬರಿಯಕ ಬೆಲೆ (a 
and Remunerative Price) ವಿನದಿಗೊಳಿಸುವ ಸಂಬಂದ ಆಈ ಕೆಳಕಂಡ ಅದೇರ ಹೊರಡಿಸಿದೆ 
ಆದೇಶ 
ಸಂಖೆ ಡಿಎಸ್‌ಕೆ/ಮಸ್‌ಕೆ/201202$-22 ಔವಾಂಕ: 29.10.2021 


ಕೇಂದ್ರ ಸರ್ಕಾರವು ಉಲ್ಲೇಖ (1) ರಂತೆ 2021-22ನೇ ಸಕ್ಕರೆ ಹಂಗಾಮಿಗೆ ನಿಗದಿಪಡಿಸಿರುವ 
ನ್ಯಾಂಯ ಮತ್ತು ಲಾಭದಾಯಕ ದರದ ("air and Remunerative Price) ಆಧಾರದ ಮೇಲೆ ತನ ಲಕ 
ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣಾ) ಅಧಿನಿಯಮ, 2013 ಮತ್ತು ತಿದ್ದುಪಡಿ ಅಧಿನಿಯಮ 
2014ರ ಕಲಂ 2X) ಮತ್ತು 9(1) ರಸ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಿವಾನಂದ 
ಹೆಚ್‌. ಕಲಕೇರಿ, ಭಾ.ರಾ.ಸೇ, ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಬೆಂಗಳೂರು 
ಆದ ನಾನು 2021-22ನೇ , ಸಾಲಿನಲ್ಲಿ ರಾಜ್ಯದಲ್ಲಿ ಲ್‌ ನಿರ್ವಹಿಸಿರುವ 66 ಸಕ್ಕರೆ ಕಾರ್ಜಾನೆಗೆಳು 
ನುರಿಸಿದ ಕಬ್ಬಿನಿಂದ ಉತ್ಪಾದಿಸಲಾದ ಸಕ್ಕರೆ ಇಳುವರಿಯನ್ನು ಆಧಾರವಾಗಿಟ್ಟುಕೊಂಡು 2020-21ನೇ 
ಸಾಲಿಗೆ ರಾಜ್ಯದ ಸಕ್ಕರೆ ಕನಂರ್ನಾನೆಗಳು ಕನರ್ಕಟಿಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) 
(ತಿದ್ದುಪಡಿ) ಅದಿವಿಯಮ 2014ರ ಕಲಂ 9(!)ರ ಪ್ರಕಾರ ಮೊದಲ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ 
ಈಕೆ ಕಂಡಂತೆ. 


ಡಲೌಯಮ್ನ ~{Fair~and “Remunerative Price}: 


ನಿಭಮಾಂಖ 


ಇಧ್ಯನವಾನ ಪುತನಸಿರುತ್ತೇನ ಈ ಕಬ್ಬಿನ `'ದರವ್ರ`ಎಘ್‌ಆ೮-ಪಿ ಸಾಸವಡಾತ ಎರಡ್‌ 


ದರವಾಗಿರುತ್ತದೆ. ಈ ಪ್ರಕಟಣೆಯಲ್ಲಿನ ಅಂಕಿ ಅಂಶಗಳು ಫಹ ಸರ್ಕಾರವು ಕಾರ್ಸಾನೆವಾರು 
ಹೊರಡಿಸಿರುವ ಸ್ಕಾಯೆ ಮತ್ತು ಲಾಭದಾಯಕ ಬೆಲೆಯ (air and Remunerative Price) ಅಂತಿಮ 
ಆದೇಶಕ್ಕೆ ಒಳಪಟ್ಟಿರುತ್ತದೆ. 


ee, 1ನೇ ಸಾಲಿನಲ್ಲಿ 552ನೇ ಸಾಲಿಗೆ | 
(01. 07. 2020 ರಿಂದ 30. 06. 2021 ರವರೆಗೆ) ಪ್ರತಿ ಮೆ.ಟನ್‌ 
oo ರ ಕಬ್ಬಿಗೆ 
i | _ ಮುರಿಸಿದ . ಉಶಾದಿಸಿದ Y H ಬ ಭ್ರ) 
ಶ್ರಃ ಸ ರ RES Ba ಗ ಪಾವತಿಸಬೇಕಾದ 
Te RES ಸು ನ್‌ | .ನ್ಯಾಯ್ದಮತು 
ಪಮಾಣ . ಪಮಾಣ ಇಳುವರಿ Ey 
) p Pe k A SEE ET -] ಲಾಭದಾಯಕ ಬೆಲೆ. 
| (ಮೆ. (ಮೆ. | (%) 
1 | (ಎಘ್‌ಆಲ್‌ಪಿ) 
he - ಟನ್‌ಗಳಲ್ಲಿ) 1 ಟನ್‌ಗಳಲ್ಲಿ) | 
| Ty [i H (ರೂ. ಗಳಲ್ಲಿ) 
——lg—— | — 
482419 | 152067 3190 
| 
“} MEE pe pe . ವ PSE RES Ya Wk 
300107 | 34572 3341 


ಬೆಳಗಾವಿ | 


ತಾಲ್ಲೂಕು, ಬೌಳಗಾವಿ ಚಲ್ಪೆ 

§ ಸಕಷ್ಯಕಾ ಇಕಿ ಸಹಕಾರಿ 
| RR ವಿ, ಸಂಕೇಶ್ವರ, 
ತಲ್ಲೂಕು, ಬೆಳಗಾವಿ ಜಿಲ್ಲೆ 
ಷಾ ಸಹಣರಿ ನತ್ಯ 


11 | ರೇಣುಕಾ ಗರ್ಸ್‌ 


ಸ ಸಕ್ಕ d 
ರಾಯಬಾಗ್‌ 


ಸಹಕಾರಿ 
ಮೇಕಳಿ, 
ಬೆಳಗಾಬಿ ಜಿಲ್ಲೆ 


RE 


12 


ರೇಂಖಕಾ 


3 | ನ 


ನಿ, ಹಳಿಯಾಳ, ಅಥಣಿ ತಾಲ್ಲೂಕು, | 
ಘಡಿ: ತಾಲ್ಲೂಕ ಬೆಳಗಾವ ಜಿಲ್‌ 


01 ಮಲಪಭಾ” 4 ಸಹಕಾನಿ 

ಕಾರ್ಬಾನೆ' ನಿ, ಎಂಕೆ. 

ಬೈಲಹೊಂಗಲ ತಾಲ್ಲೂಕು, 
ಜಿಲ್ವೆ 


(ಗುತ್ತಿ ಗೆದಾರರು- ರಾಯಬಾಗ್‌ 
ಕಾರ್ಜಾಸೆ 


ಅಥಣಿ ತಾಲ್ಲೂಕು, ಬೆಳಗಾವಿ ಗ 


ಹುಕ್ಕೇರಿ : 
ಕಂರ್ನಾಟಿ 
ಸ ಕಲೆ 


ಹುಬಳ್ಳಿ, 
UY 
ಬೆಳಗಾವಿ 


ಬುರ್ಲಟ್ಟಿ, 


ಸಕ್ಕರೆ | 


ಸ (PY 
j / 


pe eg ಸ 
13] ತೆಜಾಣಂದೆ ಬಸಪ್ರಚು 
ಸಹಕಾರಿ "ಸಕ್ಕರೆ | | 
(ಧೂದ್‌ಗಂಗಾ ಪ ಸಕಾರಿ] OT | 113170, 11.53 3344 
ಸಕ್ಕರೆ ಕಾರ್ಜಾಸೆ ವಿ), ಚೆಕ್ಕೋಡಿ, ] r 
[ ಬೆಳಗಾವಿ ಜಿಲ್ಲೆ | po 
Wy ಫ್ಯಾ ಂಡಯಾ ( NS 
(ಗುತ್ತಿಗೆದಾರರು ಧನಲಕ್ಸ್ಮಿ ಸಹಕಾರಿ; 
ಸಕ್ಕರೆ ಕಾರಾನೆ ವಿ) ಯಾನ್‌ಪೇಟಿ, 535843 61086 11.80 3422 
ರಾಮದುರ್ಗ ತಾಲ್ಲೂಕು, ಬೆಳೆಗಾವಿ 
ಜಿಲ್ಲೆ. 
[8 ಘಟಪ್ರಭಾ ಸಹಕಾರಿ ಸಕ್ಕರೆ | Se ನ 
ಕಾರಾ ನ ನವನಕ್‌ರ 28709 10.58 3068 | 
ಗೋಕಾಕ್‌ ತಾಲ್ಲೂಕು, ಬೆಳಗಾವಿ 
ರ್‌ ಜೊ SS - 
“466087 53870 | AS 3329 


H750t) 


1051173 


1300495 


82540 


68149 


98079 


HAUT) 


HLS 


10.90 


10.65 


11.22 3254 
#95 3466 
RN 
Iwi 3219 


} 2 4 ರ್‌ 


ಹಗರ್‌ 


5 Bd 


ಕಾಗಲರಡ, | ಅಥಣಿ R467 4 20} OO 3486 


ಬೆಳಗಾವಿ ಜಿಲ್ಲೆ 


16 | ಸೋಮೋಶ್ಪ 

ಕಾರ್ಯಾನೆ ನಿ., ಸಿದ್ದುಸಮುದ, | , k 
CANN 282634 31722 11.22 3254 

ಬೈಲಹೊಂಗಲ ತನಲ್ಲೂಕಂ, ಬೆಳಗಾವಿ 


ಜಿಲ್ವೆ. { H 
— TE ಗ ತ್ತ A SS ಲ 
ರಾಯಬಾಗ್‌ ತನಲ್ಲೂಕಂ. ಬೆಳಗಂವಿ 1338870 140472 | 11.50 | 3335 I 
ಜಿಲ್ಲೆ 
Fd ಹುಗದ್ದ ವರ್ಸ್‌ ಅ | 
ಉಗಾಲ್‌ಖುರ್ದ್‌, ಅಥಣಿ ತಾಲ್ಲೂಕಿ, 1947054 220515 11.56 3352 
ಬೆಳಗಾವಿ ಜಿಲ್ಲೆ 

7 ತಾಟಾಶ್ಯರ ಪಷೆರ್‌' ಪ್ರಾಜೆಕ್ಟ್‌ ಲಿ.. 
ಬೇಡ್ಯಿಶಾಳ್‌. ಚಿಕ್ಕೋಡಿ ತಾಲ್ಲೂಕಂಿ. ! YRH269 120497 . 52.30 3567 
ಬೆಳಗಾವಿ ಜಿಲ್ಲೆ 

20] ವಶ್ಟರಾಜ್‌ "ಶೆ ರ್‌ ಇಂಡಸ್ಟ್ರೀಸ್‌ ಲಿ. 
ನಿಬಾದೆೇ ಪಾಡಿ. ಎಕಮುಸ್ಕದಿ.. 
— —- ತಾಲ್ಲೂಕಾ ಬೆಳಗಾವಿ ಜಿಲ್ಲೆ 
ಸ ಶುಗರ್ಸ್‌. ಔರೇಪಂದಿ ರ್‌ 
ಗೋಕಾಕ್‌ ತಾಲ್ಲೂಕು ಬೆಳಗಾವಿ 


3 ಗಜಳನಾಾ ಶುಗರ್‌ ಪ್ರೈ ವೆ. 
ಹುದಲಿ, ಬೆಳಗಾವಿ ತಾಲ್ಲೂಕು & 


"ಚಿಕ್ಕೋಡಿ " 3486 
| ಜಿಲ್ಲೆ ' - 
ಮ ಸ ತೆ nn Ns Ln] 
ಮಾರ್ಕಂಡೇಯ ಸಹಕ ಸಕ್ಕರೆ; (21172 12687 1047 1036 
ಕರಾನೆ ನಿ, ಕಾಕತಿ, ಬೆಳಗಾವಿ ಜಿಲ್ಲೆ j 


28750” ಸಂಗಂ ಸಹಕಾರಿ - ಸಕ್ಳರೆ 


|! ಕಾರಾಸೆ ವಿ ಹಿಡಕಲ್‌ ಡಿ್ಕಾರಿ 122509 | 13846 11.30 3272 


| ಹುಳ್ಳೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ; - K 


ಾನಲಕೋಡಔೆ ಜಿಲ್ಲೆ 


| 101961 10.65 | 3089 | 
j j 
ಬಾಗಲಕೋಟೆ | SSS SU US 3135 


5 


ತಾಲ್ಲೂಕು ಮತ್ತು ಜಿಲ್ಲೆ 


ನಾ p 
ಗೊದಾವರಿ ಹುನ್‌ f ₹ ಗ್‌ 
ನಮೀರಬಾಡಿ,: ಮುಧೋಳ್‌ ತಾಲ್ಲೂ 200R4Y Of A760 3306 

i WN “ಬಾಗಲಕೋಟಿ ಜಿಲ್ಲ್‌ ನ RA ER MS (OE Gl ME CREAR 
3 ಇಂಡಿಯನ್‌ ಕೇನ್‌ ಪವರ್‌ ಪ. ಬ ಸ ನ i 
ಉಶಹ್ರೂರ್‌, ಮುಧೋಳ್‌ ತಾಲ್ಲೂಕು, | 2014850 ‘ 222487 m0 1 3202 
ಬಾಗಲಕೋಟೆ ಜಿಲ್ಲೆ. | 
dl he) ಹ A A 
31 | ಜಮಖಂಡಿ ಶುಗರ್ಸ್‌ i 1 
| ಹಿರೇಪಡಸಳಗಿ, ಜಮಖಂಡಿ; 671946 5832 | 144 3318 
| ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ | \ | 
7ನ ನಹ ಹಾಢೋ Si SRS 
fy > 1758542 167965 11.t0 3219 
ಬಾಗಲಕೋಟೆ ಜಿಲ್ಲೆ. 
3 ಪ್ರಭುಲಿಂಗೇಶ್ವರ ಶುಗರ್ಸ್‌ ಲಿ. 
: ಸಿದಕ್ತಿಪುರ, ಜಮಖಂಡಿ ತಾಲ್ಲೂಕ, 1176815 118750 1).47 3326 
ಬಾಗಲಕೋಟಿ ಜಿಲ್ಲೆ 
(3 |ಇವಡಿ. ಪ್ಯಾರ್‌ (ಇಂಡಿಯಾ) ಲ. ಢ j y Wi } WK 
ನಾಯಿನೇಗಿಲಿ, ಬಾಗಲಕೋಟೆ 520689 j 56641 11.13 3228 
i 
} 


| ಜಾರಲಕೋಟೆ. ಜಿಲ್ಲೆ. ವ್‌ 


'ಧ್ಲೂಕು ಬಾಗಲಫೋಟ ಹಲ್ಲೆ, 


ವಂಆರ್‌ಖನ್‌ ಕೇನ್‌ ಪವರ್‌ ಲೆ] 


ಕಲ್ಲಾಪುರ, ಬಾಗಲಕೋಟೆ ಜಿಲ್ಲೆ 


ಶೀ ಕೇದಾರನಾಥ್‌ ಶುಗರ್‌ ಅಂಡ್‌ | 


ಆಗೋ ಪಾಡಕ್‌ ಲ್ಲಿ. 
o A 
| ಕೆರಕಲಮಟ್ಟಿ, ಬಾದಾಮಿ; ತಾಲ್ಲೂಕು. 


50740 


10.93 


t 
|| 
[I 
{ 


" ಹೂವಿನಹಡಗಲಿ ಶಾಲ್ಲೂಕು, 


] ಮಹಾತ್ಮಗಾಂಧಿ. 


ಸಹಕಾರಿ ಸಕ್ಕರೆ | 


“ಬಳ್ಳಾರಿ-ಜಿ ವಾ 
34 ಶ್ಯಾಮನೂರು" ಶುಗರ್ಸ್‌ 
ದುಗ್ಸ್‌ವತಿ, ಹರಪನಹಳ್ಳಿ ತಾಲ್ಲೂಕು, | 322297 (8003 8.31 2755 
. | ದಾವಣಗೆರೆ ಜಿಲ್ಲೆ. . | 
3೪ 'ಮ್ಸಾಲಾಕ'ಪಾನಥ್ಟ ಈ ವ ~~ ರ್‌ ರ್‌ 
36955 97 1 2819 


260182 


ನವ 
ಪ 


ಕಾರ್ಜಾನೆ' ನಿ, ಹಿಚೆಕ್‌ಮಠ್‌, H 
| ತಾಲ್ಲೂಕು, ಬೀದಲ್‌ ಜಿಲ್ಪೆ ; I 
22999 9.10 2755 
26611 2755 


ಸ 


ನ 6 ] 
ಬೀದರ್‌ \ ಮೇ EAC 
ಲಿ" 2755 
\ ತಾಲ್ಲೂಕು ಮತ್ತು ಜಿಲ್ಲೆ. H 
[ವ ಸಾಪಿಹಟನಗರ ಜಿಲ್ಲೆ y EER fe ಸಾ 
44] ಬನ್ನಾಡಿ 4] 'ಅಮ್ಮೆನ್‌ ಶುಡರ್ಸ್‌. ಲಿ, SRE ಳೆ 
ಕುಂತೂರು, ಕೊಳ್ಳೇಗಾಲ ತಾಲ್ಲೂಕು, 743082 75842 » UG 2955 
- | ಚಾಮರಾಜನಗರ ಿಲ್ಲೆ 
ಇ ನ gle 
ದಾವಣಣಿರೆ ಈಾಲ್ಲಕು 331213 31446 948 2755 
| k( 
jE ನ್‌ Je ರ ಹ TN We ಸಲೆ SO UNL. eS 
ಗೆಡಗ್‌ ಜಿಲ್ಲೆ - | 3 SE 
ನ ನಷಡುನೆಗರ ಶುಗರ್ಸ್‌ ಲಿ. ಎಹ್‌ ಗ್‌ 
(ಗುತ್ತಿಗೆದಾರರು- ಮೃಢಗಿರಿ 
ಸಹಕಾರಿ "ಸಕ್ಕರೆ ಕಾರ್ಬಾನೆ ವಿ.) 577020 41839 | 29 2755 
ಗಳಿಗಾಯುರೆ, ಮಂಡಲ "ತಾಲ್ಲೂಕು, i i 
ಸ, KN 


Tಜಾಮಿಂಡೇತ್ವರಿ" ಶುಗರ್ಸ್‌ 
(ಹೇಮಾವತಿ ಸಹಕಾರಿ , ಸಕ್ಕರೆ 
\ ಕುರ್ಬಾ ನೆಯ ಗುತ್ತಿಣಿದಾರರು), 70273 5322 7.57 2755 
| ಚನ್ನರಾಯಪಟ್ಯಣ ತಾಲ್ಲೂಕು. |' | i 
ಹಾಸನ ಜಿಲ್ಲೆ 
ವೇರಿ ಜಲ್ಲೆ ನ ನ್‌್‌ § 
| ಜಿಎಂ ಸ ಸಾನ್‌ ಪ PE 
' (ಗುತ್ತಿ ರ ಸಹಕಾರಿ ೪ ; | 
| ಸಕ್ಕರೆ ಕಾರ್ಬಾನೆ ನಿ. ) . ಸಂಗೂರು, 4185! 39075 oa |S 
§ | ಹಾವೇರಿ. ತಾಲ್ಲೂಕು ಮತು. ಹಾವೇರಿ |. k 
ME SE \” | 
ಕಲಬುರಗಿ "ಜಲ್ಲೆ" ' 4 
i Tನಾವ್‌ವಲ್‌ ಶುಗರ್ಸ್‌ ಘ್‌ ನಾತ್‌ 
(ಗುತ್ತಿ! ಗೆದಾರರು-ಸಹಕಾರಿ sR \ (i | ! 
| ಕಾರ್ಬಾನೆ ಪಿ) ಭೂಸೆಮೂರು 418037 423 1005 1 2915 | 
ತಾಲ್ಲೂಕು. ಕೆಲಬುದಗಿ. ; 
ino | 10D 2964 
i 
f Be 7 p ಈ 
toa | 107 | 3109 
[§ 


ಕೊ 


ತಾಲ್ಲ್ಲಕು,. ಮಂಡ್ಯ ಜಿಲ್ಲೆ 


| 993337 


ಎಂಆರ್‌ಖಐನ್‌ ಕೇನ್‌ ಪವರ್‌ ಅಂಡ 


ಬಯೋರಿಘೈನರೀಸ್‌ ಪ್ರೈ. ಲಿ. 
(ಪಾಂಡವಪುರ ಸಹಕಾರಿ ಸಕ್ಕಲೆ | 
ಕರರ್ನಿನೆಂಯು - ಗುತ್ತಿಗೆದಾರರು), } 


ಪಾಂಡವಪುಛಿ ತಾಲ್ಲೂಕು, ಮಂಡ್ಯ i 
' ಬಿಲ್ಲೆ 


ಮೈಸೂರು ಚಿಪ್ಸ್‌ 
ಬನ್ನಾರಿ” ಅಮ್ಮನ್‌ ] 
ಅಲಗಂಚಿ, ನಂಜನಗೂಡು ತಾಲ್ಲೂಕು 
ಕಿ 


ತನಿಲ್ಲೂಕು. 


ಯಲ್ಲಟ್ಟಿ, 
ನಿಟ್ಟಿ 


| ವಿಜಹುಮರ ಪ i 
- + ಏಡಿಯ” 
ಮ್ಯಾನುಫ್ಯಾಕ್ಷರಿರಗ್‌" 
ಹಾವಿನಾಳ. ಇಂಡಿ ತಾಲ್ಲೂಕು, , 
ವಿಜಯಪಘುರ ಜಿಲ್ಲೆ 


ಜಮಖಂಡಿ ಡುಗದ್‌ (ಟಿ-23) 
ಸಾದ್‌ ಕೆಡಿ. ಇಂಡಿ .ಶರಲ್ಲೂಹು. | 


ನಗಢ, 
ಬಿಜಿ 


8 


'ಕೋರ್‌ಗೀನ್‌ 
ತುಮಕೂದು, 
ಯಾದಗಿರಿ ಜಿ 


70268 10.70 3103 
41738 10.34 2999 
ಶುಗರ್‌ is EE RR ಸ್‌ 
342880 25888 10.09 2926 
ಖೆ 


ರೆ ಕಾರ್ನಾನೆಗಳ 


ಿಖಸ ಪ್ರಕ ನಿವ ಇಖ್ರಕರ್ದು/ 
[se X 


ಪ್ಪಾಡ್ಣಿಕಾಠ 


ಸ್ಯಾಧಿಕಾರಿಗಳು. 


ಹಸ್ತಾಕ್ಟರ ಮತ್ತು 


ಕಛೇರಿ ಮೊಹರಿನೊಂದಿಗೆ 


ದಿನಾಂಕ 29.10.2021 


ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ 
ಸಕ್ಕರೆ ನಿರ್ದೇಶಕರು 


ಇವರುಗಳಿಗೆ ಮಾಹಿತಿ ಹಾಗೂ ಸೂಕ್ತ ಕಮಕ್ಕಾಗಿ ಕಳುಹಿಸಿದೆ. 


ಬೆಳಗಾವಿ! ಬಾಗಲಕೋಟೆ! ವಿಜಯಪುರ! ಉತ್ತರ ಕನ್ನಡ! ಗೆದಗ/ ಹಾವೇರಿ! 


“ವೀದ” ಕಲಬುರನಿ! - ಯಾದಗಿರಿ! .ದಾವಣಗೆರೆ!...ಬಳ್ಳಾರಿ! ಮಂಡ್ಯ! ಮೈಸೂರು/ ಚಾಮರಾಓನಗರ 


